ಹ ಕರ್ನಾಟಕ ವಿಧಾನ ಪರಿಷತ್ತು 
ಹುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 36 


ಸದಸ್ಯರ ಹೆಸರು : ಶ್ರೀ ಪ್ರತಾಪಚಂದ್ರ ಶೆಟ್ಟಿ 
' ಉತ್ತರಿಸುವ ಸಚಿವರು. : ಸಾರಿಗೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ : 09-07-2018 
ಪ್ರಶ್ನೆ ಉತ್ತರ 
ಹೌದು. 


ರಾಜ್ಯದಲ್ಲಿ ಉಪ ಸಾರಿಗೆ ಆಯುಕ್ತರ ಕಛೇರಿ 
(ಎ.ಆರ್‌.ಟಿ.ಓ) ಗಳನ್ನು ಮಂಜೂರು ಮಾಡುವಾಗ 
ವಾಹನಗಳ ಸಂಖ್ಯೆಗೆ ಅನುಗುಣವಾಗಿ ಮಂಜೂರು 
ಮಾಡಲಾಗುವುದೆಃ . . (ಮಾನದಂಡದ ಪ್ರತಿ 
ಒದಗಿಸುವುದು) 


ಪ್ರಸ್ತುತ ಸಾರಿಗೆ ಇಲಾಖೆಯಲ್ಲಿ ಸಹಾಯಕ ಪ್ರಾದೇಶಿಕ 
ಸಾರಿಗೆ ಕಛೇರಿಗಳನ್ನು ಪ್ರಾರಂಭಿಸಲು ಮಾನದಂಡಗಳನ್ನು 
ನಿಗದಿಪಡಿಸಲಾಗಿದ್ದು, ವಿವರಗಳು ಈ ಕೆಳಕಂಡಂತಿವೆ: 

) ಪ್ರಸ್ತಾಪಿತ ಉಪ ವಿಭಾಗ/ತಾಲ್ಲೂಕು ಕೇಂದ್ರಕ್ಕೆ ಒಳಪಡುವ 
ವ್ಯಾಪ್ತಿಯಲ್ಲಿ ಈಗಾಗಲೇ ನೋಂದಣಿಯಾಗಿ 
ಉಪಯೋಗದಲ್ಲಿರುವ ಎಲ್ಲಾ ವರ್ಗಗಳ ವಾಹನಗಳಿಂದ 
ಕನಿಷ್ಠ ರೂ.20 "ಕೋಟಿ ರಾಜಸ್ಥ ವಸೂಲಾಗುತ್ತಿರಬೇಕು. 

2): ಪ್ರಸ್ತಾಪಿತ ಕಛೇರಿ ವ್ಯಾಪ್ತಿಯಲ್ಲಿ ಕನಿಷ್ಠ 30. 000 ವಾಹನಗಳು 
ನೋಂದಣಿಯಾಗಿರಬೇಕು. 

3) ಪ್ರಸ್ತಾಪಿತ ಕಛೇರಿ ವ್ಯಾಪ್ತಿಯಲ್ಲಿ ಕನಿಷ್ಠ 10,000 ಚಾಲನಾ 
ಸ ಸೆನ್ಸ್‌ಗಳು ನೀಡಿಕೆಯಾಗಿರಬೇಕು. 

4) kd ಭಾಗದಲ್ಲಿ ವಾರ್ಷಿಕ ಸರಾಸರಿ 10,000 ವಾಹನಗಳು 
ನೋಂದಣಿಯಾಗಿರಬೇಕು. 

5) ಪ್ರಸ್ತಾಪಿತ ಕಛೇರಿಯು ಮೂಲ ಕಛೇರಿಯಿಂದ ಗ್ರಾಮೀಣ 

ಭಾಗಗಳಿಗೆ 50 ಕಿ.ಮೀ. ಅಂತರದಲ್ಲಿರಬೇಕು. 


ರಾಜ್ಯದಲ್ಲಿ ರಾಜಕೀಯ ಪ್ರಭಾವ ಹಾಗೂ 
ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅವಶ್ಯಕತೆ, ಅಗತ್ಯತೆ 
ಇರುವಲ್ಲಿ ಉಪ ರಿಗೆ ಆಯುಕ್ತರ ಕಛೇರಿ 
(ಎ.ಆರ್‌.ಟಿ.ಓ) ಗಳು ಮಂಜೂರುಗೊಳ್ಳದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ. 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


ಅವಶ್ಯಕತೆ ಆಧರಿಸಿ, ರಾಜ್ಯದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ 
ಕಛೇರಿಗಳನ್ನು ಮಂಜೂರು ಮಾಡಲಾಗಿರುತ್ತದೆ. 


ಉಡುಪಿ ಜಿಲ್ಲೆಯಲ್ಲಿನ ಎಲ್ಲಾ ತಾಲ್ಲೂಕುಗಳಿಗಿಂತ 
ಅತೀ ಹೆಚ್ಚು "ವಾಹನಗಳನ್ನು ಹೊಂದಿರುವ 
ಕುಂಬಾಪುರ 'ಉಪ ಸಭಾಗ್ಕಿ ಇಲ್ಲಿಯತನಕ ಉಪ 
ಸಾರಿಗೆ ಆಯುಕ್ತರ "ಕಛೇರಿ (ಎ. ಆರ್‌.ಟಿ.ಓ) 
ಮಂಜೂರು ಮಾಡದೆ ನಿರ್ಲಕ್ಷಿಸಲು ಕಾರಣಗಳೇನು; 
ಇನ್ನಾದರೂ - ಕುಂದಾಪುರಕ್ಕೆ ಉಪ ಸಾರಿಗೆ 
ಆಯುಕ್ತರ ಕಛೇರಿ ಮಂಜೂರು |. 
ಮಾಡಲಾಗುವುದೇ? 


ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಹೊಸದಾಗಿ ಪ್ರಾದೇಶಿಕ 
ಸಾರಿಗೆ ಕಛೇರಿ ಪ್ರಾರಂಭಿಸುವ ಕುರಿತು ಸಂಬಂಧಪಟ್ಟ ಇಲಾಖಾ 
ವಿಭಾಗಾಧಿಕಾರಿಯಿಂದ ವರದಿ ಕೋರಲಾಗಿದೆ. ಸದರಿ ವರದಿ; 
ಆಧರಿಸಿ, ಮುಂದಿನ ಕ್ರಮ ವಹಿಸಲಾಗುವುದು. 


ಸಾರಿಇ 34 ಸಾಇಪ್ರ 2018 RR 
3 (ಡಿ.ಸಿ.ತಮ್ಮಣ್ಣ 
ಸಾರಿಗೆ ಸಚಿವರು 


